ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2 ಸದಸ್ಯರಹೆಸರು 


321 (348) 


" ಶ್ರೀಸಿ. ಎನ್‌. ಮಂಜೀಗೌಡ 


(ಸಳೀಯ ಸಂಸ್ಥೆಗಳ ಕ್ನೇತು) 
3 ಉತ್ತರಿಸುವದಿನಾಂಕ 18.02.2022 
4 ಉತ್ತರಿಸುವಸಚಿವರು ಮಾನ್ಯ ಯೋಜನಾ ಸಚಿವರು. 
ಪ್ರಶ್ನೆ ಉತ್ತರ 
(ಅ) | ಶಾಸಕರ ಪ್ರದೇಶಾಭಿವೃದ್ದಿ ಯೋಜನೆಯಡಿ | ಕರ್ನಾಟಿಕ ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ಧಿ 
2021-22ನೇ ಸಾಲಿಗೆ ನೀಡಿರುವ ಅನುದಾನವೆಷ್ಟು; | ಯೋಜನೆಯಡಿ 2021-22ನೇ ಸಾಲಿನಲ್ಲಿ ಪ್ರತಿ 
ಬಾಕಿ ನೀಡಬೇಕಾಗಿರುವ ಇ ಅನುದಾನವನ್ನು | ಕೇತ್ರಕ್ಕೆ ರೂ.2.00 ಕೋಟಿಗಳ ಅನುದಾನವನ್ನು 
ಯಾವಾಗ ನೀಡಲಾಗುವುದು: (ವಿವರ ನೀಡುವುದು) | ನಿಗದಿಪಡಿಸಲಾಗಿದ್ದು, ಇದರಂತೆ" ರೂ.200 
ಕೋಟಿಗಳ ಅನುದಾನವನ್ನು 
'ಬಿಡುಗಡೆಗೊಳಿಸಲಾಗಿದೆ. 
(ಆ) | 2017-18, 2018-19, 2019-20 ಹಾಗೂ 2020-21ನೇ ಹೌದು 
ಸಾಲಿನ ಶಾಸಕರ ಪ್ರದೇಶಾಭಿವೃದ್ದಿ 
ಅನುದಾನವನ್ನು ಬಳಕೆ ಮಾಡದೆ ವಿಳಂಬ | ಕೆಲ್ಯಾಡ್ಸ' ಮಾರ್ಗಸೂಚಿ ಕಂಡಿಕೆ-41 ರನ್ವಯ 
ಮಾಡುತ್ತಿರುವುದರಿಂದ | ಸರ್ಕಾರ | “ಜಿಲ್ಲಾಧಿಕಾರಿಗಳಿಗೆ ಅನುಷ್ಠಾನದಲ್ಲಿರುವ 
ಹಿಂಪಡೆದಿರುವುದು ನಿಜವೇ; ಕಾಮಗಾರಿಗಳ ವಾಸ್ತವಿಕ ಮತ್ತು ಹಣಕಾಸು 


ಪ್ರಗತಿಯ ಆಧಾರದ ಮೇಲೆ ಹಾಗೂ ಕಾಮಗಾರಿಗಳಿಗೆ 
ಇನ್ನೂ ಹೆಚ್ಚಿನ ನಿಧಿಗಳ ಅಗತ್ಯತೆಯ ಆಧಾರದ 
ಮೇಲೆ ನಿಧಿಯನ್ನು ವರ್ಷಕ್ಕೆ ಎರಡು ಕಂತುಗಳಲ್ಲಿ 
ಬಿಡುಗಡೆ ಮಾಡತಕ್ಕದ್ದು. ನಿರ್ದಿಷ್ಟ ವರ್ಷದಲ್ಲಿ 
ಬಿಡುಗಡೆಯಾದ ನಿಧಿಗಳ ಪೈಕಿ ಬಳಕೆಯಾಗದೆ 
ಉಳಿದ ಹಣ ಜಿಲ್ಲಾಧಿಕಾರಿಗಳ ಬಳಿ ಇದ್ದರೆ, ಅದನ್ನು 
ಮುಂದಿನ ವರ್ಷಕ್ಕೆ ಮಾತ್ರ 
ಉಪಯೋಗಿಸಬಹುದಾಗಿದೆ. ಆ ಮೊತ್ತವು ಮುಂದಿನ 
ಪರ್ಷದ ಕೊನೆಯಲ್ಲಿ ಖರ್ಚಾಗದೇ ಉಳಿದರೆ ಆ 
ಮೊತ್ತವನ್ನು ರದ್ದುಪಡಿಸಲಾಗುವುದು. ಅಲ್ಲದೆ, ಆ 
ವರ್ಷದಲ್ಲಿ ನಿಧಿಗಳನ್ನು ಕೇಮು ಮಾಡದಿದ್ದಲ್ಲಿ, 
ಹಣಕಾಸು ವರ್ಷದ ಕೊನೆಯಲ್ಲಿ ಹಂಚಿಕೆಯನ್ನು 
ರದ್ದುಪಡಿಸತಕ್ಕದ್ದು ಎಂದು ದಿನಾ೦ಕ:13.08.2021 
1ರ ಸುತ್ತೋಲೆಯಲ್ಲಿ ಈಗಾಗಲೇ ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ. 


ಪ್ರಶ್ನೆ 


ಉತ್ತರ 


(3) 


ಹಾಗಿದ್ದಲ್ಲಿ, ಶಾಸಕರುಗಳಿಗೆ ಅವರ ಕ್ಷೇತ್ರದಲ್ಲಿ 
ಅಭಿವೃದ್ದಿ ಕಾಮಗಾರಿಗಳನ್ನು ಕೈಗೊಳಲು 
ಸಮಸ್ಯೆಯಾಗಿರುವುದು ಸರ್ಕಾರ ಗಮನಿಸಿದೆಯೆ 


ಇಲ್ಲ 


(ಈ) 


ಕಳೆದ ಅಧಿವೇಶನದಲ್ಲಿ ಸರ್ಕಾರ ವೀಡಿದ 
ಭರವಸೆಯಂತೆ ಉಪಯೋಗಿಸಿಕೊಳ್ಳದೆ ಇರುವ 
ಅನುದಾನವನ್ನು ಹಿಂಪಡೆದಿರುವ ಆದೇಶವನ್ನು 
ರದ್ದುಪಡಿಸಲು ಇನ್ನು ಎಷ್ಟು ದಿನಗಳು 
ಬೇಕಾಗುವುದು? (ಸ್ಪಷ್ಟವಾದ ವಿವರ ನೀಡುವುದು) 


ದಿನಾಂಕ:27.01.2022ರ೦ದು ಮಾನ್ಯ ಸಭಾಧ್ಯಕ್ಷರು, 
ಕರ್ನಾಟಿಕ ವಿಧಾನ ಸಭೆ ಇವರ ಅಧ್ಯಕ್ಷತೆಯಲ್ಲಿ 
ನಡೆದ ಸಭೆಯಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ 
ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2018ರ ಹಿಂದಿನ 


ವರ್ಷಗಳಲ್ಲಿ ಪ್ರಾರಂಭವಾಗದೇ ಇರುವೆ 
ಕಾಮಗಾರಿಗಳಿಗೆ ನಿಗದಿ ಪಡಿಸಲಾದ 
ಅನುದಾನವನ್ನು ರಾಜ್ಯ. ಮಟ್ಟದ ಕೇಂದ್ರೀಕೃತ 
ಉಳಿತಾಯ ಖಾತೆಗೆ "ಹಿಂಪಡೆಯಲು 
ನಿರ್ಧರಿಸಲಾಗಿದೆ. 
ಸಂಖ್ಯೆ: ಪಿಡಿಎಸ್‌ 16 ಕೆಎಲ್‌ಎಸ್‌ 2022 
ಮಾನ್ಯ ಸಲಂಯೋಜನೆ 


ಸಚಿವರು. 


